ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


ಸಾರ್ವಜನಿಕ (ಸರ್ಕಾರಿ) ಮತ್ತು ಖಾಸಗಿ ಸಾರಿಗೆಗಳಲ್ಲಿ ಸರಕು ಸಾಗಣೆ ಮೂಲಕ ಮಾದಕ ವಸ್ತುಗಳ 
ಸಾಗಣಿಕೆ ಕುರಿತು 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


68 (788) ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಸಾರ್ವಜನಿಕ (ಸರ್ಕಾರಿ) ಹಾಗೂ ಖಾಸಗಿ ಸಾರಿಗೆಗಳಲ್ಲಿ ತಪಾಸಣೆ ಆಗದ ಸರುಕು ಸಾಗಣೆ ಮೂಲಕ 
ಮಾದಕ ವಸ್ತುಗಳು ರಾಜ್ಯಾದ್ಯಂತ ಶೈಕ್ಷಣಿಕ, ಸಿನಿಮಾ ರಂಗ ಮತ್ತು ಸಾರ್ವಜನಿಕ ವಲಯಗಳಲ್ಲಿ 
ವ್ಯಾಪಕವಾಗಿ ಹರಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಸಾರಿಗೆ ವಾಹನಗಳಲ್ಲಿ ಬರುವ ಸರಕು ಸಾಗಣೆಗಳನ್ನು ಸೂಕ ರೀತಿಯಲ್ಲಿ ತಪಾಸಣೆ ನಡೆಸಲು 
ಸರ್ಕಾರ ತೆಗೆದುಕೊಂಡ ಕ್ರಮವೇನು; (ವಿವರ ನೀಡುವುದು) 


(ಇ) ಪ್ರಮುಖವಾಗಿ ಗಡಿಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲು ಮತ್ತು ಮಾದಕ ವಸ್ತುಗಳ ಸಾಗಣೆಯನ್ನು 
ತಡೆಯಲು ಸಾರಿಗೆ ಇಲಾಖೆಯಿಂದ ವಿವಿಧ ಇಲಾಖೆಗಳ ಜೊತೆಗೂಡಿ ಕಾರ್ಯಪಡೆ ರಚನೆಗೆ ಸರ್ಕಾರ 
ಚಿ೦ತಿಸಿದೆಯೆಳ (ವಿವರ ನೀಡುವುದು) 


(ಈ) ಸಾರ್ವಜನಿಕ ಸಂಚಾರದ ಪರವಾನಗಿ ಪಡೆದು ಹಲವು ಖಾಸಗಿ ಬಸ್ಸುಗಳು ಸರಕು ಸಾಗಣೆಯನ್ನು 
ಹೆಚ್ಚಾಗಿ ಮಾಡುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ 
ಕ್ರಮವೇನು? (ವಿವರ ನೀಡುವುದು) 


